ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 

ದಿನಾಂಕ: 19-03-2021 ಪ್ರಶ್ನೆ ಸಂಖ್ಯೆ: 1423 (1675) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಬಸವರಾಜ ಪಾಟೇಲ್‌ ಇಟಗಿ (ಸ್ಥಳೀಯ ಸಂಸ್ಥೆಗಳ ಕ್ಲೇತ್ರ) 
ಉತ್ತರ ನೀಡಬೇಕಾ.ದ ದಿನಾ೦ಕ: 19-03-2021 
ಉತ್ತರಿಸುವ ಸಚಿವರು: ಮಾನ್ಯ ಕೃಷಿ ಸಚಿವರು 
ವಿಷಯ: ಬೆಳೆ ವಿಮೆ ಯೋಜನೆಯಲ್ಲಿ ಚೆಳೆ ಹಾನಿಗೆ ಪರಿಹಾರ ನೀಡುವ ಕುರಿತು 

(ಅ) ರಾಜ್ಯ ಮತ್ತು ಕೇಂದ್‌ರ ಸರ್ಕಾರ ಬೆಳೆ ವಿಮೆ ಯೋಜನೆ ಅಡಿಯಲ್ಲಿ ಬೆಳೆ ಹಾನಿಗೆ 


ಯಾವ ಯಾವ ಮಾನದಂಡ, ನಿಯಮಾವಳಿಗಳನ್ನು ಅನುಸರಿಸಿ ಪರಿಹಾರ 
ನೀಡಲಾಗುತ್ತಿದೆ; 


(ಆ) ಸರ್ಕಾರ ಪ್ರತಿ ಎಕರೆ/ಹೆಕ್ಟೇರ್‌ಗೆ ನೀಡುವ ಪರಿಹಾರವೆಷ್ಟು; 


(ಇ) 2019-20, 2020-21ನೇ ಸಾಲಿನ ಅಂತ್ಯಕ್ಕೆ ಬೆಳೆ ಹಾನಿಗೆ, ಸಂಬಂಧಿಸಿದಂತೆ 
ಸರ್ಕಾರ ಮೀಸಲಿಟ್ಟಿ ಮತ್ತು ಖರ್ಚು ಮಾಡಿದ ಹಣವೆಷ್ಟು? (ವಿವರ ನೀಡುವುದು) 


